ಕರ್ನಾಟಕ ವಿಧಾನಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ : 1152 
ಸದಸ್ಯರ ಹೆಸರು : ಶ್ರೀ ಯು.ಬಿ.ವೆಂಕಟೇಶ್‌ 
(ನಾಮ ನಿರ್ದೇಶನ ಹೊಂದಿದವರು) 
ಉತ್ತರಿಸುವ ದಿನಾಂಕ ; 23.12.2021 


ಆಕಾಶವಾಣಿ ಸೇರಿದಂತೆ ದೂರದರ್ಶನದ | ಆಕಾಶವಾಣಿ ಮತ್ತು ದೂರದರ್ಶನ ಈ ಎರಡೂ ಸಂಸ್ಥೆಗಳು ಕೇಂದ್ರ 
ಪ್ರಾದೇಶಿಕ ಕಾರ್ಯಕ್ರಮ ಹಾಗೂ ಪ್ರಸಾರ | ಸರ್ಕಾರದ ವಾರ್ತಾ ಮತ್ತು ಪ್ರಸಾರ ಮಂತ್ರಾಲಯದ ಪ್ರಸಾರ ಭಾರತಿ 
ಕೇಂದ್ರಗಳ ಸ್ಥಗಿತಕ್ಕೆ ಕೇಂದ್ರ ಸರ್ಕಾರ ಸಂಸ್ಥೆಯ ವ್ಯಾಪ್ತಿಗೆ ಒಳಪಡುತ್ತವೆ. 

ಮುಂದಾಗಿರುವುದು ಸರ್ಕಾರದ ಗಮನಕ್ಕೆ 


ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಕಾರ್ಯವ್ಯಾಪ್ರಿಗೆ 
ಬಂದಿದೆಯೇ : 


ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರಗಳು ಒಳಪಡುವುದಿಲ್ಲ. 
ಈಗಾಗಲೇ ಪ್ರಸಾರದ ಅವಧಿ ಕಡಿತ ಹಾಗೂ | ಈ ಕುರಿತು ಕೇಂದ್ರ ಸರ್ಕಾರದೊಂದಿಗೆ ಯಾವುದೇ ಮಾತುಕತೆ 
ಸಿಬ್ಬಂದಿಗಳನ್ನು ವಜಾ ಮಾಡಿರುವುದನ್ನು | ನಡೆಸಿರುವುದಿಲ್ಲ. 
ಗಮನಿಸಿದೆಯೇ : ಗಮನಿಸಿದ್ದಲ್ಲಿ, ಯಥಾಸ್ಥಿತಿ 
ಮುಂದುವರೆಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ 
ಕೇಂದ್ರ ಸರ್ಕಾರದೊಂದಿಗೆ ಮಾತುಕತೆ 
ನಡೆಸಿದೆಯೇ : 
ಮಾತುಕತೆಗಳ ಫಲಿತಾಂಶವೇನು : | ಪ್ರಶ್ನೆ ಉದ್ಭವಿಸುವುದಿಲ್ಲ, 
ಕೈಗೊಂಡಿರುವ ಕ್ರಮಗಳೇನು ? 


ಸಂಖ್ಯೆ:ಕೆಸಿಐ-ಪಿಐಪಿ/340/2021 FTE 
ಸಾ 


(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ 


